ಕರ್ನಾಟಕ ಸರ್ಕಾರ 


ವಿಧಾನ ಪರಿಷತು 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1389 
ಸದಸ್ಯರ ಹೆಸರು ಡಾಃವೈಎ ನಾರಾಯಣಸ್ವಾಮಿ (ಶಿಕ್ಷಕರ ಕ್ಷೇತ್ರ) 
ಉತ್ತರಿಸಬೇಕಾದ ದಿನಾಂಕ 16-03-2021 
ಕ್ರ.ಸಂ. ಪ್ರಶ್ನೆಗಳು | ಉತ್ತರ 
ರಾಜ್ಯದ ಸರ್ಕಾರಿ ಸ್ವಾಮ್ಯದ ಅಡಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸಾರ್ವಜನಿಕ ಉದ್ದಿಮೆಗಳ ವ್ಯಾಪ್ತಿಯಲ್ಲಿ 


ಕಾರ್ಯನಿರ್ವಹಿಸುತ್ತಿರುವ ಉದ್ದಿಮೆಗಳು ಎಷ್ಟು; 
ಅಪು ಯಾವುವು; (ವಿವರ ನೀಡುವುದು) 


ಒಟ್ಟು 60 ಸಾರ್ವಜನಿಕ ಉದ್ದಿಮೆಮಗಳಿವೆ. ಈ ಉದ್ದಿಮೆಗಳು 23 
ವಿವಿಧ ಆಡಳಿತ ಇಲಾಖೆಗಳ ಕಾರ್ಯವ್ಯಾಪ್ತಿಯಲ್ಲಿ | 
ಕಾರ್ಯನಿರ್ವಹಿಸುತ್ತಿವೆ. (ಆನುಬಂಧ-1) 


ಮೇಲ್ಕಂಡ ಉದ್ದಿಮೆಗಳು ಕಳೆದ ಐದು 


ಈ ಉದ್ದಿಮೆಗಳ ಕಳೆದ ಐದು ವರ್ಷಗಳ ಲಾಭ ಮತ್ತು ನಷ್ಟಗಳ 
ವಿವರಗಳನ್ನು ಅನುಬಂಧ-2ರಲ್ಲಿ ಲಗತ್ತಿಸಿದೆ. 


| 


ನಷ್ಣ ಅನುಭವಿಸುತ್ತಿರುವ 16 ಸಾರ್ವಜನಿಕ ಉದ್ದಿಮಗಳ ಪೈಕಿ 
13 ಉದ್ದಿಮೆಗಳು ಸಾರ್ವಜನಿಕ ಸಾರಿಗೆ. ವಿದ್ಯುತ್‌ ಪ್ರಸರಣ, 
ನೀರಾವರಿ, ಮೂಲಭೂತ ಸೌಲಭ್ಯ ಅಭಿವೃದ್ಧಿ ಮತ್ತು ಸಾಮಾಜಿಕ 
ಅಭಿವೃದ್ಧಿ(ವಾಣಿಬ್ಯ) ಕ್ಷೇತ್ರದ ಉದ್ದಿಮೆಗಳಾಗಿದ್ದು, ಈ ಎಲ್ಲಾ 
ಉದ್ದಿಮೆಗಳು ಸಮಾಜದ ಎಲ್ಲಾ ಸ್ಥರದ ನಾಗರಿಕರಿಗೆ 
ಮೂಲಭೂತ ಸೌಕರ್ಯ ಕಲ್ಪಿಸುವ ಉದ್ದಿಮೆಗಳಾಗಿರುವುದರಿಂದ. 
ಈ ಉದ್ದಿಮೆಗಳನ್ನು ಮುಂದುವರೆಸಿಕೊಂಡು ಹೋಗಲಾಗುತ್ತಿದೆ. 


ಕಳದ ಐದು ವರ್ಷಗಳಲ್ಲಿ ನಷ್ಟದಲ್ಲಿ ನಡೆಯುತ್ತಿರುವ ಉದ್ದಿಮೆಗಳಿಗೆ 
ಸರ್ಕಾರ ನೀಡಿರುವ ಸಹಾಯ ಧನದ ವಿವರಗಳನ್ನು ಅನುಬಂಧ-3 
ರಲ್ಲಿ ಲಗತ್ತಿಸಿದೆ. 


ವರ್ಷಗಳಲ್ಲಿನ 880೧0 ಆಗೀ ಅನ್ನು 
ಒದಗಿಸುವುದು; (ಲಾಭ ಮತ್ತು ನಷ್ಟಗಳೆ ವಿವರೆ 
ಉದ್ದಿಮೆವಾರು ನೀಡುವುದು) 

ಇ [ನಷ್ಟದಲ್ಲಿರುವ ಉದ್ದಿಮೆಗಳನ್ನು 
ಮುಂದುವರೆಸಿಕೊಂಡು ಹೋಗಲು ಇರುವ 
ಕಾರಣಗಳೇನು; 

ಈ |ಕಳದ ಐದು ವರ್ಷಗಳಲ್ಲಿ ನಷ್ಟದಲ್ಲಿ 
ನಡೆಯುತ್ತಿರುವ ಉದ್ದಿಮೆಗಳಿಗೆ ಸರ್ಕಾರ 
ನೀಡಿರುವ ಸಹಾಯ ಧನ ಎಷ್ಟು; (ಉದ್ದಿಮೆಪಾರು 
ವಿವರಗಳನ್ನು ನೀಡುವುದು) 

ಪಾಉ 6 ಎಲ್‌ಸಿಯು 2021 


aM 
(ಜಗದೀಶ ಶೆಟ್ಟರ) 
ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ 
ಸಾರ್ವಜನಿಕ ಉದ್ದಿಮೆಗಳ ಸಚಿವರು 


ಅನುಬಂಧ-1 


ಸಾರ್ವಜನಿಕ ಉದ್ದಿಮೆಗಳ ಇಲಾಖೆಯ ವ್ಯಾಪ್ತಿಯ 60 ಸಾರ್ವಜನಿಕ ಉದ್ದಿಮೆಗಳ ಪಟ್ಟಿ 


ge 
ಈ 


ಸಾರ್ವಜನಿಕ ಉದ್ದಿಮೆಯ ಹೆಸರು 


ಅಡಳಿತ ಇಲಾಖೆ 


ಕರ್ನಾಟಕ ಸ್ಟೇಟ್‌ ಮಿನರಲ್ಸ್‌ ಕಾರ್ಪೊರೇಷನ್‌ ಲಿಮಿಟಿಡ್‌ ನಿಯಮಿತ 


ಹಟ್ಟಿ ಚಿನ್ನದ ಗಣಿ ಕಂಪನಿ ನಿಯಮಿತ 


ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ 


ಮೈಸೂರ್‌ ಪೆಯಿಂಟ್ಸ್‌ & ವಾರ್ನಿಷ್‌ ಲಿಮಿಟೆಡ್‌ 


ಕರ್ನಾಟಕ ವಿದ್ಯುತ್‌ ಕಾರ್ಬಾನೆ ನಿಯಮಿತ 


ದಿ ಮೈಸೂರ್‌ ಎಲೆಕ್ಕಿಕಲ್‌ ಇಂಡಸ್ಟೀಸ್‌ ಲಿಮಿಟೆಡ್‌ 


ಮೈಸೂರು ಕಾಗದ ಕಾರ್ಲಾನೆ.ನಿಯಮಿತ ಲಿಮಿಟೆಡ್‌ 


ಮೈಸೂರು ಸಕ್ಕರೆ ಕಂಪನಿ ನಿಯಮಿತ 


PIS [SoM iW) N]P 


ಎನ್‌ ಜಿಇಎಫ್‌ (ಹುಬ್ಬಳ್ಳಿ ) ನಿಯಮಿತ 


RN 
ka 


ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮ ನಿಯಮಿತ 


KN 
ಫೇ 


ಕರ್ನಾಟಕ ರಾಜ್ಯ ಕರಕುಶಲ ಅಭಿವೃದ್ಧಿ ನಿಗಮ ನಿಯಮಿತ 


pe 
I] 


ಕರ್ನಾಟಕ ರಾಜ್ಯ ಜವಳಿ ಮೂಲ ಸೌಲಭ್ಯ ಅಭಿವೃದ್ಧಿ ನಿಗಮ ನಿಯಮಿತ 


[oN 
ಕಾ 


ಕರ್ನಾಟಕ ಕೈಮಗ್ಗ ಅಭಿವೃದ್ಧಿ ನಿಗಮ ನಿಯಮಿತ 


AR 
ಫ್‌ 


ಕರ್ನಾಟಕ ರಾಜ್ಯ ತೆಂಗಿನ ನಾರಿನ ಅಭಿವೃದ್ಧಿ ನಿಗಮ ನಿಯಮಿತ 


ps 
& 


ಮಾರ್ಕೆಟಿಂಗ್‌ ಕನ್ನಲ್ಪಿಂಟ್ಸ್‌ ಅಂಡ್‌ ಏಜೆನ್ಸೀಸ್‌ 


RR 
ಈ 


ಮೈಸೂರು ಸೇಲ್ಸ್‌ ಇಂಟರ್‌ ನ್ಯಾಷನಲ್‌ ಲಿಮಿಟೆಡ್‌ 


ವಾಣಿಜ್ಯ & ಕೈಗಾರಿಕೆ ಇಲಾಖೆ 


pm 
ಬ 


ಕರ್ನಾಟಕ ರಾಜ್ಯ ಕೈಗಾರಿಕಾ ಮತ್ತು ಮೂಲ ಸೌಲಭ್ಯ ಅಭಿವೃದ್ಧಿ ನಿಗಮ ನಿಯಮಿತ 


po 
ka 


ಶರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತ 


PN 
Ka 


ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ 


ಜು 


ಬೆಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ 


ಬ 
gy 


ಹುಬ್ಬಳ್ಳಿ ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ 


w 
WN. 


7 ಮುಂಗಳೂರು ವಿದ್ಯುಚ್ಛಕ್ತಿ ಸರಬರಾಜು ಕಂಪನಿ ನಿಯಮಿತ 


Re 
po 


ಚಾಮುಂಡೇಶ್ವರಿ ವಿದ್ಯುತ್‌ ಸರಬರಾಜು ನಿಗಮ ನಿಯಮಿತ 


w 
ba 


ಗುಲ್ಬರ್ಗಾ ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ 


ಇಂಧನ ಇಲಾಖೆ 


wm 
[a 


ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ನಿಯಮಿತ 


ಬ 
kd 


| ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥ 


ಬ 
bal 


ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ 


ಜ 
[4] 


ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ 


ಜ 
hd 


ಡಿ. ದೇವರಾಜ ಅರಸ್‌ ಟ್ರಕ್‌ ಟರ್ಮಿನಲ್ಸ್‌ ಲಿಮಿಟೆಡ್‌ 


ಸಾರಿಗೆ ಇಲಾಖೆ 


[ 
- 


ಕರ್ನಾಟಕ ರಾಜ್ಯ ಬೀಜ ನಿಗಮ ನಿಯಮಿತ 


[ed 
rl 


ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಹಾಗೂ ರಪ್ಪು ನಿಗಮ ನಿಯಮಿತ 


[] 
pa 


ಕರ್ನಾಟಕ ರಾಜ್ಯ ದ್ವಿದಳ ಧಾನ್ಯಗಳ ಅಭಿವೃದ್ಧಿ ಮಂಡಳಿ ನಿಯಮಿತ 


[ 
ಭು 


ಕರ್ನಾಟಕ ಕಾಂಪೋಸ್ಟ್‌ ಅಭಿವೃದ್ಧಿ ನಿಗಮ ನಿಯಮಿತ 


ಕೃಷಿ ಇಲಾಖೆ 


ಡಿ 


ಕಾವೇರಿ ನೀರಾವರಿ ನಿಗಮ ನಿಯಮಿತ 


35. ಕರ್ನಾಟಕ ನೀರಾವರಿ ನಿಗಮ ನಿಯಮಿತ ಜಲ ಸಂಪನ್ಮೂಲ ಇಲಾಖೆ 

36. ಕೃಷ್ಣಾ ಭಾಗ್ಯ ಜಲ ನಿಗಮ ನಿಯಮಿತ 

3 | ತರ್ನಾಣನ ಅರಣ್ಯ ಅಭಿವೃದ್ಧಿ ನಿಗಮ ನಿಯಮಿತ 

38. ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮ ನಿಯಮಿತ ಅರಣ್ಯ ಇಲಾಖೆ 

39. ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮ ನಿಯಮಿತ 

4, ಅರಣ್ಯ ವಸತಿ ಮತ್ತು ವಿಹಾರಧಾಮಗಳ ಸಂಸ್ಥೆ ಪ್ರವಾಸೋದ್ಯಮ ಇಲಾಖೆ 

1. | ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ ನಿಯಮಿತ 

42. ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ spits aoa 

43. ಕರ್ನಾಟಕ ರಾಜ್ಯ ಪಾನೀಯ ನಿಗಮ ನಿಯಮಿತ 

44. ಕರ್ನಾಟಕ ಮೀನುಗಾರಿಕಾ ಅಭಿವೃದ್ಧಿ ನಿಗಮ ನಿಯಮಿತ ಪಶು ಸೆಂಗೋಷಪಸೆ & ಮೀನುಗಾರಿಕೆ 
45. ಕರ್ನಾಟಕ ಕುರಿ ಮತ್ತು ಉಪ್ಪೆ ಅಭಿವೃದ್ಧಿ ನಿಗಮ ನಿಯಮಿತ ಇಲಾಖೆ 

46. ಶರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮ ನಿಯಮಿತ ಲೋಕೋಪಯೋಗಿ ಇಲಾಖೆ 
47. ಕರ್ನಾಟಕ ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ ನಿಗಮ ನಿಯಮಿತ ಗ್ರಾಮೀಹಾಭಿವೃದ್ಧಿ ಇಲಾಖೆ 

48. ಕರ್ನಾಟಕ ಅಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ನಿಯಮಿತ ಅಹಾರ & ನಾಗರಿಕ ಸರಬರಾಜು 
49. ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮ ನಿಯಮಿತ ತೋಟಗಾರಿಕೆ & ರೇಷ್ಮೆ ಇಲಾಖೆ 
50, | ಕರ್ನಾಟಕ ರಾಜ್ಯ ಪೊಲೀಸ್‌ ವಸತಿ ಮತ್ತು ಮೂಲಭೂತ ಸೌಲಭ್ಯ ಅಭಿವೃದ್ಧಿ ನಿಗಮ | ಒಳಾಡಳಿತ ಇಲಾಖೆ 

51 ರಾಜೀವ್‌ ಗಾಂಧಿ ಗ್ರಾಮೀಣ ವಸತಿ ನಿಗಮ ನಿಯಮಿತ ವಸತಿ ಇಲಾಖೆ 

52. ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮ ಸಹಕಾರ ಇಲಾಖೆ 

53. ಶ್ರೀ ಕಂಠೀರವ ಸ್ಪುಡಿಯೋ ನಿಯಮಿತ ಕನ್ನಡ, ಸಂಸ್ಕೃತಿ & ವಾರ್ತಾ ಇಲಾಖೆ 
54. | ಕರ್ನಾಟಕ ರಾಜ್ಯ ವಿದ್ಯುನ್ಮಾನ ಅಭಿವೃದ್ಧಿ ನಿಗಮ ನಿಯಮಿತ ಐಟಿ, ಬಿಟಿ ಇಲಾಖೆ 

55. ಡಾ.ಬಾಬು ಜಗಜೀವನ ರಾಂ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ ನಿಯಮಿತ!(ಲಿಡ್ಕರ್‌) | ಸಮಾಜ ಕಲ್ಯಾಣ ಇಲಾಖೆ 

56. ಕರ್ನಾಟಕ ಮಹರ್ಷಿ ಪಾಲ್ಕೀಕಿ ಪರಿಶಿಷ್ಟ ಪಂಗಡಗಳ ನಿಗಮ ನಿಯಮಿತ 

57 | ಡಾ. ಬಿಆರ್‌ ಅಂಬೇಡ್ಕರ್‌ ಅಭಿವೃದ್ಧಿ ನಿಗಮ ಸಮ್ಯಾಜಕಲ್ಯಡ ಇಲಾನೆ 

58. | ಡಿ.ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ದಿ ನಿಗಮ ನಿಯಮಿತ ಹಿಂದುಳಿದ ವರ್ಗಗಳ ಕಲ್ಯಾಣ 
59, ಕರ್ನಾಟಕ ಅಲ್ಪ ಸಂಖ್ಯಾತರ ಅಭಿವೃದ್ಧಿ ನಿಗಮ ನಿಯಮಿತ ಅಲ್ಪಸಂಖ್ಯಾತರ ಕಲ್ಯಾಣ 


a ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ 


ಮಹಿಳಾ & ಮಕ್ಕಳ ಕಲ್ಯಾಣ 


ಅನುಬಂಧ-2 


ಸಾರ್ವಜನಿಕ ಉದ್ದಿಮೆಗಳ ಇಲಾಖೆಯ ವ್ಯಾಪ್ತಿಯ ಸಾರ್ವಜನಿಕ ಉದ್ದಿಮೆಗಳು ಕಳೆದ ಐದು ವರ್ಷಗಳ 


ಲಾಭ ಮತ್ತು ನಷ್ಟಗಳ ವಿವರ 


ಕ್ರ. ಸಾರ್ವಜನಿಕ ಉದ್ದಿಮೆಯ ಹೆಸರು ವರ್ಷವಾರು ಲಾಭಸಷ್ಟ - ರೂ. ಕೋಟಿಗಳಲ್ಲಿ 
ಸಂ 301s T2016 [2037 | 2018 | 2039 | 2020 
ಹಾಕ ಸ್ಯವ್‌ ಮಿನರಲ್ಸ್‌ ಕಾರ್ಪೊರೇಷನ್‌ ರಿಮಿಷಡ್‌ | 20088 | 24546 | 31613 | 30624 | 1962 | 12953 
ನಿಯಮಿತ 
2 | ಟ್ಟಿ ಚಿನ್ನದ ಗಣಿ ಕಂಪನಿ ನಿಯಮಿತ 6634| 679 | 3157] 304 | 8034 | 17524 


RY, 


3 | ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ 4518 | 4710 [Sa | 6714 | 100 [12190 

4 | ಮೈಸೂರ್‌ ಹೆಯಿಂಟ್ಸ್‌ ವಾರ್ನಿಷ್‌ ಲಿಮಿಟೆಡ್‌ 665 | 1250 |618 | 563 1889 | 469 

5 | ಕರ್ನಾಟಕ ವಿದ್ಯುತ್‌ ಕಾರ್ಬಾನೆ ನಿಯಮಿತ 687 | 587 | 526 | 736 006 

6 1 ದಿ ಮೈಸೂರ್‌ ಎಲೆಕ್ಕಿಕಲ್‌ ಇಂಡಸ್ಟ್ರೀಸ್‌ ಲಿಮಿಟೆಡ್‌ 4 | 871 | 50 | 1214 | 1196 (1234 

7 | ಮೈಸೂರು ಠಾಗದ ಕಾರ್ಜಾನೆ ನಿಯಮಿತ ಲಿಮಿಟೆಡ್‌ -11682| 15864 | 255091 “10160 | 9962 F 

8 | ಮೈಸೂರು ಸಕ್ಕರೆ ಕಂಪನಿ ನಿಯಮಿತ ಲೆಕ್ಕ ಪತ್ರ ತಯಾರಿಕೆ ಅಂತಿಮ ಹಂತದಲ್ಲಿದೆ 

9 | ಎನ್‌ ಜಿಇಎಫ್‌ (ಹುಬ್ಬಳ್ಳಿ ) ನಿಯಮಿತ 281 4.87 2.17 0.390 0.528 | 0.543 

10 1 ಕರ್ನಾಟಕ ರಾಜ್ಯ ಕೈಗಾರಿಕಾ ಮತ್ತು ಮೂಲ ಸೌಲಭ್ಯ 5676 | 1927 [3029 | 4440 | 6076 | 524 
ಅಭಿವೃದ್ಧಿ ನಿಗಮ ನಿಯಮಿತ 

ಇ | ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮ ] 3 
his 1482 | 1762 |1636 | 1232 133 | 818 

[ಇ | ಕನಾಟಕ ರಾಜ್ಯ ಕರಕುಶಲ ಅಭಿವೃದ್ಧ ನಿಗಮ ನಿಯಮಿತ 566 | 355 | 490 | 585 |-2220) 

1 | ಕರ್ನಾಟಕ ರಾಜ್ಯ ಜವಳಿ ಮೂಲ ಸೌಲಭ್ಯ ಅಭಿವೃದ್ಧಿ 02 | 07 | 006 | 018 2a To 
ನಿಗಮನಿ. 

14 | ಕರ್ನಾಟಕ ಕೈಮಗ್ಗ ಅಭಿವೃದ್ಧಿ ನಿಗಮ ನಿಯಮಿತ AG 345 | 1324 2935 | 2340 - 

ಇ | ಪರ್ಯಾಜಕ ರಾಜ್ಯ ತಂಗಿನ ನಾರಿನ ಅಭಿವೃದ್ಧಿ ನಿಗಮ ನಿ. | 536 | 07 | 203| 217 | 016 | 092 

ಇ | ಮಾರ್ಕಟಿಂಗ್‌ ಕನ್ನಲೈೆಂಟ್ಸ್‌ ಅಂಡ್‌ ಏಜೆನ್ಸೀಸ್‌ 1024 | 1238 | 96 | 2042 | 1742 |163 

w | ಮೈಸೂರು ಸೇಲ್ಸ್‌ ಇಂಟರ್‌ ನ್ಯಾಡಸಲ್‌ ಲಿಮಿಟೆಡ್‌ F609 | 5362 [5682 | 1487 | 3238 |4247 

18 | ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತ 7736 | 18163 | 48788 | 6369 | 24435 | 19101 

ಇ | ಕರ್ನಾಟ ಪಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ 7547 | 17841 |1296.54| 21214 | 21426 | 60449 

20 | ಬೆಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ a8 | 375 [291 | 19 148 -1 

2 | ಹುಬ್ಬಳ್ಳಿ ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ 3026 | 37273 | -943.41| 140.28 | 68999 | -79559 

22 | ಮಂಗಳೂರು ವಿದ್ಯುಚ್ಛಕ್ತಿ ಸರಬರಾಜು ಕಂಪನಿ ನಿಯಮಿತ 1393 | 1111 {129 | 3142 | 5639 | 4357 

2 [ಜಾಮುಂಡೇಪ್ಸನಿ ವಿದ್ಯತ್‌ ಸರಬರಾಜು ನಿಗಮ ನಿಯಮಿತ | 427 | 792 | 3292] 076 | -20935| 36663 

py [Agr ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ 105.86 43125 | -26705| 47263 | 319.77 | -97761 

25 | ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ನಿಯಮಿತ 4349 | 5095 | -17708| 450 |-13493 {15756 

26 | ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ 1512 | 2192 | 5446 | 3331 | 6623 | 8927 

Ea ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ 3308 | 3675 [ISS | TSB | 8906 [18646 

28 | ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ Fas 13.73 | -26091| -21761 | 34949 | -549.34 

29 | ಡಿ. ದೇವರಾಜ ಅರಸ್‌ ಟ್ರಕ್‌ ಟರ್ಮಿನಲ್ಸ್‌ ಲಿಮಿಟೆಡ್‌ 407 | 164 ೭ § ಸ F 

30 | ಕರ್ನಾಟಕ ರಾಜ್ಯ ಬೀಜ ನಿಗಮ ನಿಯಮಿತ 007 | 409 {180 | 126 084 [178 

1 ಘಾಣತ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಹಾಗೂ 080 | 075 | 037 | 123 1386 | 053 
ರಫಿ ನಿಗಮ ನಿಯಮಿತ 

3: | ಕರ್ನಾಟಕ ರಾಜ್ಯ ದ್ವಿದಳ ಧಾಸ್ಯಗಳ ಅಭಿವೃದ್ಧಿ ಮಂಡಳಿ oo5E | 0578 | 1836] 1218 | 1627 - 
ನಿ. 

33 | ಕರ್ನಾಟಕ ಕಾಂಪೋಸ್ಟ್‌ ಅಭಿವೃದ್ಧಿ ನಿಗಮ ನಿಯಮಿತ 059 | 181 | 290 | 035 003 | 076 

34 | ಕಾವೇರಿ ನೀರಾವರಿ ನಿಗಮ ನಿಯಮಿತ - - 1521 | 129 | 994 | 1718 

35 | ಕರ್ನಾಟಕ ನೀರಾವರಿ ನಿಗಮ ನಿಯಮಿತ 370.77] 47688 | 47519 57592 | T1964} - 

35 | ಕೃಷ್ಣಾ ಭಾಗ್ಯ ಜಲ ನಿಗಮ ನಿಯಮಿತ ಗ್‌ 3210 | 9042 -11940| 29647] 

37 | ಕರ್ನಾಟರ ಅರಣ್ಯ ಅಭಿವೃದ್ಧಿ ನಿಗಮ ನಿಯಮಿತ S405 13063 | 05 [262 |A505 1113 

po 4 - 


ಇ [ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮ ನಿಯಮಿತ 353 |5| 431 282 | -048 
39 | ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮ ನಿಯಮಿತ 08 | 587 |326| 066 033 | 122 
೩5 ಅರಣ್ಯ ಪಸಡಿ ಮತ್ತು ವಿಹಾರಧಾಮಗಳ ಸಂಸ್ತೆ 723 | 86 | 64 | 662 574 | 688 
ಇ ರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ದಿ ನಿಗಮ 8 | 107 |2| 13 147 - 
ನಿಯಮಿತ 
| 32 | ಕರ್ನಾಟ ಲಾಜ್ಯ ಪೂಕಾಸು ಸಂಸ್ಥೆ 33 | 349 | 24 | 504 | 2482 - 
43 | ಕರ್ನಾಟಕ ರಾಜ್ಯ ಪಾನೀಯ ನಿಗಮ ನಿಯಮಿತ 35 TU 2es | 2695 | 2300 | 2804 | 
34 | ಕರ್ನಾಟಕ ಮೀನುಗಾರಿಕಾ ಅಭಿವೃದ್ಧಿ ನಿಗಮ ನಿಯಮಿತ 2085 | 228 | 70 | 1074 | 120 ಮ 
45 | ಕರ್ನಾಟಕ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮ ನಿಯಮಿತ | -025 | 054 | 125 2 ಗ 5 
36 | ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮ ನಿಯಮಿತ 770 608 | 1487 | 1333 | 7822 |-260 
ಘಾ ಗಾನ ಮೂಲಸೌಕರ್ಯ ಅಭಿವೃದ್ಧ ನಿಗಮ 11365 | 10988 1237 | 12624 | 29394 43060 
ನಿಯಮಿತ 
35 | ಕರ್ನಾಟಕ ಆಕಾರ ಮತ್ತು ನಾಗರಿಕ ಸರಬರಾಜು ನಿಗಮ 314 |] 10 |1909| 232 14 | 215 
ನಿ 
49 | ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮ ನಿಯಮಿತ 1626 | 3218 [3080 | 3010 | 3602 |3980 
50 | ಕರ್ನಾಟಕ ರಾಜ್ಯ ಪೊಲೀಸ್‌ ವಸತಿ ಮತ್ತು ಮೂಲಭೂತ 755 | 1602 | 2301] 3081 | 1221 - 
ಸೌಲಭ್ಯ ಅಭಿವೃದ್ಧಿ ನಿಗಮ ನಿ.. 
51 | ರಾಜೀವ್‌ ಗಾಂಧಿ ಗ್ರಾಮೀಣ ವಸತಿ ನಿಗಮ ನಿಯಮಿತ 6 | 2630 T2568 | -160 060 | 054 
52 | ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮ 372 mi | 622 | 1486 | 1617 | 847 
53 | ಶ್ರೀ ಕಂಠೀರವ ಸ್ಪುಡಿಯೋ ನಿ. 457] 486 | 827 | 5790 | 3046 | 3063 
54 | ಕರ್ನಾಟಕ ರಾಜ್ಯ ವಿದ್ಯುನ್ಮಾನ ಅಭಿವೃದ್ಧಿ ನಿಗಮ ನಿಯಮಿತ | 4.90 964 616 | 184 | 1841 | 2106 
5 | ಡಾ.ಬಾಬು ಜಗಜೀವನ ರಾಂ ಚರ್ಮ ಕೈಗಾರಿಕಾ ಅಭಿವೃದ್ಧಿ | 021 | 185 | 035 | 184 02 - 
ನಿಗಮ ನಿಯಮಿತ(ಲಿಡ್ಕರ್‌) 
56 | ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ನಿಗಮ | ಸಾಮಾಜಿಕ ವಲಯದ ಉದ್ದಿಮೆಯಾಗಿದ್ದು ಲಾಭ/ನಷ್ಟದ ಪ್ರಶ್ನೆ 
ನಿ. ಉದ್ಭವಿಸುವುದಿಲ್ಲ 
ESR ಸಾಮಾಜಿಕ ವಲಯದ ಉದ್ದಿಮೆಯಾಗಿದ್ದು ಲಾಭ/ಸಷ್ಟದ ಪ್ರಶ್ನೆ 
ಉದ್ಭವಿಸುವುದಿಲ್ಲ 
58 | ಡಿ.ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ಸಾಮಾಜಿಕ ವಲಯದ ಉದ್ದಿಮೆಯಾಗಿದ್ದು ಲಾಭ/ಸಷ್ಟದ ಪ್ರಶ್ನೆ 
ನಿಗಮನಿ., ಉದ್ಭವಿಸುವುದಿಲ್ಲ 
59 r ಸಾಮಾಜಿಕ ವಲಯದ ಉದ್ದಿಮೆಯಾಗಿದ್ದು ಲಾಭ/ನಷ್ಟದ ಪ್ರಶ್ನೆ 
ಕರ್ನಾಟಕ ಅಲ್ಪ ಸಂಖ್ಯಾತರ ಅಭಿವೃದ್ಧಿ ನಿಗಮ ನಿಯಮಿತ 4 5 ಜಾ 
ಉದ್ಭವಿಸುವುದಿಲ್ಲ 
9 | ರಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಸಾಮಾಜಿಕ ವಲಯದ ಉದ್ದಿಮೆಯಾಗಿದ್ದು ಲಾಭ/ನಷ್ಟದ ಪ್ರಶ್ನೆ 
ಉದ್ಭವಿಸುವುದಿಲ್ಲ 


.6/ 


ಅನುಬಂಧ-3 


ನಷ್ಟದಲ್ಲಿ ನಡೆಯುತ್ತಿರುವ ಉದ್ದಿಮೆಗಳಿಗೆ ಕಳೆದ ಐದು ವರ್ಷಗಳಲ್ಲಿ ಸರ್ಕಾರ ನೀಡಿರುವ ಸಹಾಯ ಧನದ ವಿವರಗಳು 


ಕ್ರ. ಸಾರ್ವಜನಿಕ ಉದ್ದಿಮೆಯ ಹೆಸರು ಸರ್ಕಾರ ಕಳೆದ ಐದು ವರ್ಷಗಳಲ್ಲಿ 
ಸಂ ಒದಗಿಸಿರುವ ಸಹಾಯ ಧನದ ಮೊತ್ತ 
*ರೂ ಕೋಟಿಗಳಲ್ಲಿ 
1 | ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ 1631.74 
2 | ಕರ್ನಾಟಕಗೇರು ಅಭಿವೃದ್ಧಿ ನಿಗಮ ನಿಯಮಿತ 0.00 
3 | ಎನ್‌ಜಿಇಎಫ್‌ (ಹುಬ್ಬಳ್ಳಿ) ನಿಯಮಿತ 0.00 
4 | ಕರ್ನಾಟಕ ನೀರಾವರಿ ನಿಗಮ ನಿಯಮಿತ 0.00 
5 | ಮೈಸೂರು ಕಾಗದ ಕಾರ್ಲಾನೆ ನಿಯಮಿತ 0.00 
6 | ಮೈಸೂರು ಸಕ್ಕರೆ ಕಂಪನಿ ನಿಯಮಿತ 219.28 
7 | ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ 1299.22 
8 |ಕೃಷ್ಣಾ ಭಾಗ್ಯ ಜಲ ನಿಗಮ ನಿಯಮಿತ 0.00 
9 | ರಾಜೀವ್‌ ಗಾಂಧಿ ಗ್ರಾಮೀಣ ಪಸತಿ ನಿಗಮ ನಿಯಮಿತ 0.00 
10 | ಕರ್ನಾಟಕ ರಾಜ್ಯ ತೆಂಗಿನ ನಾರಿನ ಅಭಿವೃದ್ಧಿ ನಿಗಮ ನಿಯಮಿತ 8.30 
1 | ಕರ್ನಾಟಕ ವಿದ್ಯುತ್‌ ಕಾರ್ಲಾನೆ ನಿಯಮಿತ 0.00 
12 | ಕರ್ನಾಟಕ ಕೈಮಗ್ಗ ಅಭಿವೃದ್ಧಿ ನಿಗಮ ನಿಯಮಿತ 94.64 
13 | ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ 827.37 
14 | ಹುಬ್ಬಳ್ಳಿ ವಿದ್ಯತ್‌ ಸರಬರಾಜು ಕಂಪನಿ ನಿಯಮಿತ 16399.34 
15 | ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ 927.90 
16 |ಗುಲ್ಪಃ ರ್ಗಾ ವಿದ್ಯುತ್‌ ಸರೆಬರಾಜು ಕಂಪನಿ ನಿಯಮಿತ 0.00 
17 | ಕರ್ನಾಟಕ ಕಾಂಪೋಸ್ಟ್‌ ಅಭಿವೃದ್ಧಿ ನಿಗಮ ನಿಯಮಿತ 0,00 
18 0.00 


ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮ ನಿಯಮಿತ 


